ಡಾ| ಸರೋಜಿನಿ ಚನಲಾರ* 


ಸ್ಕಾತಂತ್ರ್ಯ ಹೋರಾಲಿದ್ಲಿ ಇಂಡಗೇರಿಯ ಪಾತ್ರ 


ಇಂಚಗೇರಿ ಕರ್ನಾಟಕದ ಕೊನೆಯ ಹಳ್ಳಿ. ಇಂಡಿ 
ತಾಲ್ಲೂಕಿನ (ವಿಜಾಪುರ ಜಿಲ್ಲೆಯ)ಕ್ಲಿದೆ. ಮಹಾರಾಷ್ಟ್ರ 
ಕರ್ನಾಟಕದ ಗಡಿಯಲ್ಲಿದೆ. ಹಳ್ಳಿಯ ಅಂಚಿಗೆ ಹಳ್ಳದ 


ದಂಡೆಗೆ ಸುವರಾರು ೭೬ ಎಕರೆ ಹೊಲದಲ್ಲಿ ಇಂಚಗೇರಿ 
ಮಠ ಈಗ ಮೂರು ಗುಡಿಗಳ ಕಳಸದೊಂದಿಗೆ 


ಶೋಭಿಸುತ್ತಲಿದೆ. 
ಗಿಡಮರಗಳ ಗುಂಪು. 


ಸುತ್ತಮಂತ್ತ ಹಚ್ಚಹಸುರಿನ ಬೆಳೆ, 


ಇಂಚಗೇರಿಯ ಮಠವೆಂದ ಕೂಡಲೇ ಬಹಳ 
ಜನರಿಗೆ “ದೇವರ' ನೆನಪಾಗುತ್ತದೆ. "ದೇವರು' ಅಂದರೆ 
ಮಹದೇವರು ಮುರಗೋಡ. ಇವರಿಂದಲೇ ಈ ಮಠದ 
ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹೊಸ ಪುಟ 
ಬರೆಯಲ್ಪಟ್ಟಿತು. 


ಶ್ರೀಪಾದ ಡಾಂಗೆಯವರು  (ಕಮ್ಮುನಿಸ್ಟ್‌ 
ಧುರೀಣರು) ಮಹಾದೇವರು ಜೈಲಿನಲ್ಲಿದ್ದಾಗ “ದೇವರು' 
ಎಂದು ಕರೆಯತೊಡಗಿದರು. ಅವರ ಜೈಲಿನಲ್ಲಿದ್ದವರಿಗೆ 
ಪೋಲಿಸರಿಗೆ ಮಹಾದೇವರು ಸಾಧಿಸಿದ ಅಣಿವಕಾದಿ 
ಸಿದ್ಧಿಗಳ ಪರಿಚಯವಾಗಿತ್ತು. ಅವರು ಓಡಿಹೋಗ 
ದಿರಲಿ, ಮಾಯವಾಗದಿರಲಿ ಎಂದು ಅಡ್ಡ, ಉದ್ದ ಬೇಡಿ 
ಗಳನ್ನು ಹಾಕಿ ವಹದೇವರನ್ನು ಕಾಯುತ್ತಿದ್ದರು. 


ಇಂಚಗೇರಿ ಮಠವು ಆಧ್ಯಾತ್ಮ ಸಂಪ್ರದಾಯಕ್ಕೆ 
ಪ್ರಸಿದ್ಧವಾದುದು. ಸಂಘಟನಾ ಶಕ್ತಿಗೆ ಇಂಚಗೇರಿ 


ಮಠವು ಅಂದಿಗೂ ಇಂದಿಗೂ ಹೆಸರಾದದ್ದು. ಜನ 
ಸಾಮಾನ್ಯರಿಗೆ ಶಮ್ಮ ನಿತ್ಯಕರ್ತವ್ಯಗಳ ಜೊತೆಗೆ ಅದರಲ್ಲೂ 
ಶ್ರಮಜೀವಿಗಳು ಒಕ್ಕಲುತನ ಮೊದಲಾದ ಕಾಯಕಷ್ಟ 
ವಹಿಸುವವರಿಗೆ ಆಧ್ಯಾತ್ಮ ಬೋಧೆ, ವಿಧಾನವನ್ನು 
ಸುಲಭೀಕರಿಸಿ ಅಳವಡಿಸಿರುವುದು ಇಲ್ಲಿಯ ವಿಶೇಷ. 
ವೇದಾಧ್ಯಯನ, ಶಾಸ್ತ್ರಸಾಧನೆಗಳಿಂದಲೇ ಮುಕ್ತಿ ದೊರೆ 
ಯುವುದೆಂಬ ನಂಬಿಗೆಯನ್ನು ಅಲ್ಲಗಳೆದು ಪುರಾತನರ 
ಮುಗ್ಧಭಕ್ತಿಯಂಥ ನಿಷ್ಠೆಯ ನಿಲುವನ್ನು ತಳೆದು 
ಸಾವಕಾನ್ಯನು ಇಲ್ಲಿ ಸಾಧಕನಾಗಿ ಪರಿವರ್ತನೆ ಹೊಂದು 
ತ್ತಾನೆ... ಈ ಒಲವು ಒಂದುಗೂಡಿದ ಲಕ್ಷ-ಲಕ್ಷ ಜನ ಈ 
ಮದ ಅನುಯಕಾಯಿಗಳಾದರಂ. 


ಇಂಚಗೇರಿ ಮಠದಲ್ಲಿ "ಪೀಠ'ವೆಂದು ಸಿಂಹಾಸನ, 
ಪ್ರತ್ಯೇಕ ಆಸನವಿಲ್ಲ. ಗುರುಗಳಾದವರು "ಮಹಾರಾಜ' 
ಎಂದು ಸಂಬೋಧನೆಗೆ ಪಾತ್ರರು, ಕಾವೀ ಬಟ್ಟೆಯನ್ನೇ 


ತೊಡಬೇಕೆಂದಿಲ್ಲ. ಬ್ರಹ್ಮಚಾರಿಗಳಾಗಿಯೇ ಇರ 
ಬೇಕೆಂದಿಲ್ಲ. ಅಡ್ಡ-ಉದ್ದೆ ನಾಮಗಳಿಲ್ಲ. ವಿಷ್ಣಾ, 
ಬ್ರಹ್ಮ, ಶಿವ, ಗಣಪತಿ, ಸರಸ್ವತಿ, ಲಕ್ಷ್ಮೀ--ಹೀಗೆ 


ಯಾವುದೇ ದೇವ, ದೇವತೆಯ ಮೂರ್ತಿಗಳಿಲ್ಲ.' 
ಅಭಿಷೇಕ, ಮಂತ್ರ ಪಠಣದ ಪೂಜೆ ಇಲ್ಲ. ಕರ್ಪೂರ- 
ಕಾಯಿಗಳು ಬೇಕಿಲ್ಲ. ಸಾಮೂಹಿಕ ಭಜನೆ, ಧ್ಯಾನಗಳಿಗೆ 
ಹೆಚ್ಚಿನ ಪ್ರಾಶಸ್ತ್ಯ. ಗುರು ಆಗಬೇಕಾದವರಿಗೆ ಇಂಥದೇ 
ಜಾತಿಯಲ್ಲಿ ಹುಟ್ಟಿರಬೇಕೆಂಬ ಕಟ್ಟುಪಾಡು ಇಲ್ಲ. 


* "ಸಂಕಲ್ಪ' ೧೫೦, ಜಯಪ್ರಕಾಶನಗರ, ಹುಬ್ಬಳ್ಳಿ ೫೮೦ ೦೩೦ 


೨೩೦ 


ಇತಿಹಾಸ ದರ್ಶನ 


ಭಾರತದ ಶ್ರೇಷ್ಠ ತತ್ವ್ವಜ್ಞಾನಿಗಳಲ್ಲಿ ಒಬ್ಬರಾದ 
ಶ್ರೀ ಆರ್‌. ಡಿ. ರಾನಡೆಯವರು ಇಂಚಗೇರಿಯ ಭಾವು 
ಸಾಹೇಬ ಮಹರಾಜರ ಶಿಷ್ಯರು. ಇನ್ನೊಬ್ಬ ಶಿಷ್ಯರು 
ಗಿರಿಮಲ್ಲೇಶ್ವರರು.ಭಾವುಸಾಹೇಬರಿಗೆ ಉಪದೇಶ ಕೊಟ್ಟ 
ಗುರುಲಿಂಗಜಂಗಮ ಮಹಾರಾಜರು ಈ ಮಠದೆ ಮೊದಲ 


ಗುರುಗಳು. ಇವರು ದೇಹ ಬಿಟ್ಟದ್ದು ೧೮೮೫ರಲ್ಲಿ. 
ರಾನಡೆಯವರು ಗುರುವೇವರೆಂದು. ಮಾನ್ಯರಾಗಿ 
ಸುಶಿಕ್ಷಿತರಲ್ಲಿ ಹೆಚ್ಚು ಪ್ರಚಲಿತರಾದರು. ಗಿರಿಮಲ್ಲೇ 


ಶ್ವರರು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಲು 
ಮುಡಿಪಾದವರು. ಇದೇ ಗಿರಿಮಲ್ಲೇಶ್ವರರು ತಮ್ಮ 
ಗುರುಗೆಳ ನೆನಪಿಗೆ ಇಂಚಗೇರಿಯಲ್ಲಿ ಗುಡಿ ಕಟ್ಟಿಸಿದರು. 
ಗಿರಿಮಲ್ಲೇಶ್ವರರ ಶಿಷ್ಯರು ಗಿರೀಶ ಆಶ್ರಮಗಳೆಂದು 


ಊರೂರಿಗೆ ಆಶ್ರಮಗಳನ್ನು ಕಟ್ಟಿಸಿದರು. ಅವರ ಒಬ್ಬ' 


ಶಿಷ್ಯ ಶಿವಪ್ಪ ಮುರಗೋಡ ಅವರು ಇಂಚಗೇರಿಯಲ್ಲಿ 
ಗುರುವಿನ ಹೆಸರಿನಲ್ಲಿ ಗುಡಿ ಕಟ್ಟಿದ್ದಾರೆ. ಗಿರಿಮಲ್ಲೇಶ್ವರರ 
ನಂತರ ಶಿವಪ್ಪ ಮುರಗೋಡ ಅವರು ಇಂಚಗೇರಿಯ 
ಗುರುಗಳು ಆಗಿದ್ದರು. ಇವರ ಮಗ ಮಹದೇವರು. 


ಹೋರಾಟಿದ ಕಣಕ್ಕೆ 


ಕುಸ್ತಿಪಟು. ಆಜನ್ಮ ಬ್ರಹ್ಮಚಾರಿ ಮಹದೇವರು 
ಕುಸ್ತಿಪಟುಗಳಿಗೆ ಜನಪ್ರಿಯ, ನೌರವಾರ್ಹರಾದವನು. 
ಈ ಮಾತಿಗೆ ಸಾಕ್ಷಿಯಾಗಿ ಇಂದಿಗೂ ಕುಸ್ತಿಪಟುಗಳ 
ಕೊರಳಲ್ಲಿ ಮಹದೇವರ ಚಿತ್ರವಿರುವ ತಾಯಿತಗಳನ್ನು 
ಕಾಣಬಹುದು. ಚಿಕ್ಕಂದಿನಿಂದಲೂ ಮಹದೇವರು 
ಮುತ್ಸದ್ಧಿ. ಆಧ್ಯಾತ್ಮ, ಜನ್ಮದಿಂದಲೇ ತಂದೆಯ ಪ್ರಭಾವ 
ದಿಂದ ರೂಢಿಗತವಾಗಿತ್ತು. ಅಣಿವರಾದಿ ಸಿದ್ಧಿಗಳನ್ನು 
ಮಾಡಿಕೊಳ್ಳಲು ತಪಸ್ಸು ವರಾಡಿದ್ದರು. ರಾಜಕೀಯದಲ್ಲಿ 


ಒಲವು ಮೂಡಿದ್ದು ಗುರುಗಳಾದ ಶಿರಹಟ್ಟಿಮಠರ 


ಪ್ರೇರಣೆಯಿಂದ. ಅವರೆಲ್ಲರೂ (ಮಾಸ್ತರರು-ಮಹ 
ದೇವರು ಮತ್ತಿತರ ಶಿಷ್ಯರು) ತ್ರಿಪುರಾ, ಹರಿಪುರ 
ಕಾಂಗ್ರೆಸ್‌ ಅಧಿವೇಶನಕ್ಕೆ ಹೋಗಿದ್ದರು. ನೇತಾಜಿ 


ಸುಭಾಷ್‌ಚಂದ್ರಬೋಸರಿಂದ ಬಹಳ ಪ್ರಭಾವಿತರಾದರು. 
ನೇತಾಜಿ ಸುಭಾಷರನ್ನು ಕಾಂಗ್ರೆಸ್‌ ಅಧಿವೇಶನಕ್ಕೆ ಅಧ್ಯಕ್ಷ 
ರನ್ನಾಗಿ ವಕಾಡಲು ದುಡಿದ ಕನ್ನಡಿಗರಲ್ಲಿ ಇವರೂ 
ಇದ್ದರು. 
೧ 
ಸುಭಾಷ್‌ಚಂದ್ರರ ಪ್ರಭಾವದಿಂದ ಕರ್ನಾಟಕ 


ಇತಿಹಾಸ ದರ್ಶನ 


ದಲ್ಲಿಯೂ ಉಗ್ರಗಾವಿಂಗಳ ತಂಡವೊಂದು ರೂಪುವೆತ್ತಿತಾ. 
ಈ ತಂಡದ ಅನೇಕರು: ಗಾಂಧೀ ಅನುಯಾಯಿಗಳೂ 
ಹೌದು. ಸೌಮ್ಯವಾದಿಗಳು, ಗುಂಧೀ ಅನುಯಾಯಿ 
ಗಳು ಆದ ಅನೇಕರು ಅಬುಲ್‌ಕಲು ಆರಭಾದರು ಹೇಳು 
ವಂತೆ ಅಹಿಂಸೆಯನ್ನು ಒಂದು ಧೋರಣೆಯಾಗಿ ಸ್ವೀಕರಿ 
ಸಿದ್ದರೇ ವಿನಾ ತತ್ವವೆಂದಲ್ಲ. 


“ಭಿಕ್ಷೆ ಬೇಡಿದರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ 
ಕೊಡುವುದಿಲ್ಲ. ನಮ್ಮ ಜನ್ಮಸಿದ್ದ ಹೆಕ್ಕನ್ನು ನಾವು 
ಕಿತ್ತುಕೊಳ್ಳಬೇಕು” ಎಂಬ ಸುಭಾಷ್‌:ಕಂದ್ರೈರ ಮಾತು 
ಮಹದೇವರಂತೆ ಅನೇಕ ಯುವಕರಿಗೆ ವೇದವಾಕ್ಕ 
ವಾಯಿತು. ಹೊಸಮನಿ ಸಿದ್ದಪ್ಪನವರ ಮಾರ್ಗದರ್ಶನ 
ದಲ್ಲಿ ನಂಬಿಗೆ ಇಟ್ಟು ಮುನ್ನಡೆಯುವ ನಿರ್ಧಾರ 
ಮಹದೇವರದಾಯಿತು. 


ಮಹದೇವರು ಇಂಚಗೇರಿ ಮತ್ತು ಇತರ ಆಶ್ರಮ 
ಗಳ ಜನತೆಯಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ 
ಬೇಕಾದ ಅಗತ್ಯವನ್ನು ಆಧ್ಯಾತ್ಮದೊಡನೆಯೇ ಉಪದೇಶಿಸ 
ತೊಡಗಿದರು. ಪ್ರಭಾವಶಾಲಿ ವಕ್ತಾರರಾದ, ಇಂಚಗೇರಿ 
ಅನುಯಾಯಿಗಳ ಗುರುಗಳೂ ಆದ ಅವರ ಮಾತು 
ಲಕ್ಷಾನುಗಟ್ಟಲೆ ಜನರನ್ನು ಹೋರಾಟದ ಕಣಕ್ಕಿಳಿಸಿತು. 


ವಿಜಾಪ್ತರ. ಧಾರವಾಡ, ಬೆಳಗಾವಿ, ಸಾಂಗ್ಲಿ, 
ಸೊಲ್ಲಾಪುರ ಜಿಲ್ಲೆಯ ಬಹುಭಾಗದ ಜನತೆ 
(ಗ್ರಾಮೀಣರಂ) ಇಂಚಗೇರಿಯ ಅನುಯಾಯಿಗಳಾಗಿ 
ದ್ದರು. ಅನೇಕ ಆಶ್ರಮಗಳು ಅಸ್ತಿತ್ವದಲ್ಲಿದ್ದವು. 
ಮುಂಬೈ, ಆಗ್ರಾ, ಮೆಹಾಬಳೇಶ್ನ ಕರ, ಗೋವಾ, ವರ್ಧಾ, 
ಶ್ರೀಶೆ ಓೈಲಗಳಲ್ಲಿಯೂ ಆಶ್ರಮಗಳು ತಲೆಎತ್ತಿದ್ದವು. 
ಇವೆಲ್ಲವೂ ಹೋರಾಟದ ಕೇಂದ್ರಗಳಾಗುವಂತೆ ವರಾರ್ಪಡಿ 
ಸಿದರು ಮೆಹದೇವರು. 


“ಆನ್‌ ಇಂಡಿಯನ್‌ ಹಿಲ್‌ಗ್ರಿವತ” (ಘಟಕ 
೬ ರಿಂದ ೭) ದಲ್ಲಿ ಸುಭಾಷ್‌ಚಂದ್ರಬೋಸರು “ಮಿಲಿಟರಿ 
ಶಕ್ತಿ ಪ್ರತಿಯೊಂದು ದೇಶಕ್ಕೂ ಅನಿವಾರ್ಯ ಅಗತ್ಯ. 
ಸಮರಗಳಿಂದ ನಾವು ಸಾಕಷ್ಟು ಪಾಠ ಕಲಿತ್ತಿದ್ದೇವೆ. 
ಮಿಲಿಟರಿ ಶಕ್ತಿ ಪ್ರಬಲವಾಗಿರದಿದ್ದರೆ ಯಾವ ದೇಶವೂ 
ತನ್ನ ರಾಜಕೀಯ ಸ್ವಾತಂತ್ರ್ಯವನ್ನು, ಪ್ರಾದೇಶಿಕ 
ಸಮಗ್ರತೆಯನ್ನು ಉಳಿಸಿಕೊಳ್ಳಲಾರದು” ಎಂದಿದ್ದಾರೆ. 


೨೩೧ 


ಪೇತಾಜಿಯವರ ಶಿಷ್ಯರಲ್ಲಿ ಅನೇಕರು ಈ ವಕಾತಿನಂತೆ 
ಪ್ರಬಂತ್ನಿಸಿರಬೇಕು. ಜನಶಕ್ತಿಯನನ್ನಿ ಯಥೇಚ್ಚವಾಗಿ 
ಪಡೆದ ಮುಹದೇವರು ವಕಾತ್ರ್ರ ಈ ಪ್ರಯತ್ನದಲ್ಲಿ 

೧೧೨ 


ಎಶ್ವಾಸವಿಟ್ಟು ವುಂದುವರಿದರು. ತಮ್ಮ ಅನುಯಾಯಿ 
ಗಳನ್ನು ಸೈನಿಕರಂತೆ ತರಬೇತುಗೊಳಿಸಿದರು. ಕೊಟ್ಟಲಗಿ 
(ಅಥಣಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ), ಅಸೂಟಿ (ಗದಗ 
ತಾಲ್ಲೂಕು ಧಾರವಾಡ ಜಿಲ್ಲೆ), ಸೋನಿಹಾಳ (ಜತ್ತ್‌ 
ತಾಲೂಕು, ಸಾಂಗ್ಲಿ ಜಿಲ್ಲೆ) ಊರುಗಳಲ್ಲಿ ಮದ್ದುಗುಂಡು 
ತಯಾರಿಕೆಯನ್ನು ಆರಂಭಿಸಿದರು. ಸಶಸ್ತ್ರಪಡೆ ಕಟ್ಟುವ 
ಕಾರ್ಯಕ್ಕೆ ಸನ್ನದ್ಧರಾದರಂ. 


ಆಗ ಗಾಂಧೀಜಿಯ ನಿಶ್ಶಸ್ತ್ರಯುದ್ಧ, ಅಹಿಂಸಾ 
ಹೋರಾಟಕ್ಕೆ ಎಲ್ಲೆಡೆಯಿಂದ ಬೆಂಬಲ ಸಿಕ್ಕಿತು. 


೨ © ನ್‌ 
ಮಹವೇವರು ಸಕ್ರೀಯವಾಗಿ ಹೋರಾಡುವ ಇ 


ಅನುಜಕಾಬಿಿ 
ತ್ರವನಲ್ನಿ ತಿಳಿಹೇಳುತ್ತ ಆಶ್ರಮದಿಂದ ಆಶ್ರಮಕ್ಕೆ 
ಅಲೆದರು. ತಾವು ಗಾಂಧೀಜಿಯ ಕರೆಯ ಮೇರೆಗೆ 
ಅವರ ಅನುಮತಿ ಪಡೆದು ೧೯೪೧ರ ಜನವರಿ ೧ರಂದು 
ವೈಯಕ್ತಿಕ ಸತ್ಯಾಗ್ರಹ ಮಾಡುವುದಾಗಿ ಘೋಷಿಸಿದರು. 
ಇಂಚಗೇರಿಯಲ್ಲಿ ಸತ್ಕಾಗ್ರಹ ವಕಾಡಿ ಬಂಧಿತರಾದರು. 
ಬಿಡುಗಡೆಯೂ ಆಯಿತು. 


ಎರಡನೇಯ ಸಲ ಮತ್ತೊಮ್ಮೆ ಮಹದೇವರ 
ಹಿಪ್ಪರಗಿಯಲ್ಲಿ ಸತ್ಯಾಗ್ರಹ ವಕಾಡುವುದಾಗಿ ಘೋಷಿಸಿ 
ದರು. ಅಂದು ಬೆಳೆಗಾವಿ, ವಿಜಾಪುರ, ಧಾರವಾಡ 
ಜಿಲ್ಲೆಯಿಂದ ಒಟ್ಟು ೧೫೦೦ ಜನ ಸತ್ಯಾಗ್ರಹಿಗಳು 
ವೈಯಕ್ತಿಕ ಸತ್ಯಾಗ್ರಹ ವರಾಡಿ ಬಂಧಿತರಾದರು. 
ಜನರನ್ನು ಪ್ರಜಚೋದಿಸಿದ್ದಕ್ಕೆ ಮಹದೇವರಿಗೆ ಒಂದು 
ವರ್ಷ ಶಿಕ್ಷೆಯಾಯಿತು. ಬಿಡುಗಡೆಯಕಾಗಿ ಹೊರಬರು 
ವುದರಲ್ಲಿ ೧೯೪೨ರ ಚಳುವಳಿ ಆರಂಭವಾಗಿತ್ತಾ. 


೧೯೪೨ರ ಚಳುವಳಿಯ ಸ್ವರೂಪವು ಈಗಾಗಲೇ 
ಇಂಚಗೇರಿಯ ಅನುಯಕಾಯಿಗಳು ಸಿದ್ದವಾಗಿದ್ದ ಮಾದರಿ 
ಯಲ್ಲಿಯೇ ಇತ್ತು. ಮದ್ದು ಗುಂಡು ತಯರಾರಿಕೆಗೆ ಈ 


೨೩೨ 


ನಡುವೆ ಬಿದ್ದ ತೆರೆ ಸರಿಸಿ ಮತ್ತೆ ಕಾರ್ಯಪ್ರವೃತ್ತ 
ರಾದರು. 


ಅಲ್ಲಲ್ಲಿ ಚಳುವಳಿ ವಕಾಡಿದ ಇಂಚಗೇರಿಯ 
ಅನುಯಕಾಯಿಗಳಿಗೂ, ಇತರರಿಗೂ ಪೋಲಿಸರ ಕಿರಂಕುಳ 
ಹೆಚ್ಚುತ್ತಲಿತ್ತು. ರೆ ತರು ಮನೆ-ಹೊಲ ಕಳೆದುಕೊಂಡು 
ನಿರ್ಗತಿಕರಾಗುವ ಸ್ಥಿತಿ ಒದಗಿತ್ತು. ಆಗ ಇಂಚಗೇರಿಯ 
ಆಶ್ರಮಗಳು ಚಳುವಳಿಯವರಿಗೆ ಆಶ್ರಯವೊದಗಿಸ 
ತೊಡಗಿದವು. ಗಂಡಸರು ಗುಪ್ತ ಚಟುವಟಿಕೆಗಳಿಗಾಗಿ 
ಕಾಡು-ಗುಡ್ಡ ಸೇರಿದರೆ ಮಹಿಳೆಯರು ಆಶ್ರಮದ 
ನಿಯಮಗಳನ್ನು (ನಾಲ್ಕು ಹೊತ್ತು ಭಜನೆ-ದಾಸೋಹ- 
ಇಜಕಾರಣ ಬಿಡದೆ) ಪಾಲಿಸಿಕೊಂಡು ನಡೆದರು. ಹೊಲ 
ಗಳನ್ನು ಉತ್ತು-ಬಿತ್ತಿ-ಬೆಳೆ ಮಾಡಿದರು. 
ಗಳನ್ನು ಅಡಗಿಸಿಟ್ಟು ತಂಡಗಳಿಗೆ ಪೂರೈಸಿ ಬಂದರು. 
ಬುತ್ತಿ ಕಟ್ಟಿಕೊಂಡು ಹರದಾರಿ ನಡೆದುಹೋಗಿ ಕೊಟ್ಟು 
ದರು. ಮದ್ದು ಕುಟ್ಟಿದರು ; ಗುಂಡು ವರಾಡಿದರು ; 
ಹೀಗೆ ಹಲವು ರೀತಿಯ ಚಟುವಟಿಕೆಯಿಂದ ದೇಶದ್ರೋಹಿ 
ಗಳ ಕಣ್ಣಲಿ ವಬಳ್ಗಾದೆರು. ಕೆಲವೊಮ್ಮೆ ಸೆರೆ ಸಿಕ್ಕರು. 
ಜೈಲು ಅನುಭವಿಸಿದೆರು. (ದಿವಂಗತರಾದ ಸೋನಿಹಾಳದ 
ಪಂಹಾದೇವಿ ಮಸಳಿ ಮತ್ತು ವಿಜಾಪುರದ ಗಿರಿಜಾ 
ಕಲಗೊಂಡ ಅಥವಾ ಅಂಗಡಿ ಹಾಗೂ ಈಗ ಜೀವಂತರಿದ್ದು 
ಮಾಹಿತಿ ನೀಡಿದ ಹೊಂಬಳದ ಈರಮ್ಮ ಶಿರಹಟ್ಟಿ ಮಠ 
ಇವರು ಗಣ್ಯ ಪಾತ್ರ ವಹಿಸಿದವರು. ಈರಮ್ಮ ನೀಡಿದ 
ಮಾಹಿತಿಯಂತೆ) ಸ್ವತಂತ್ರವಾಗಿ ಪಂಢರಪುರದ ದಾರಿ 
ಯಲ್ಲಿರುವ ಮಲವಾಡಿ-ಸಿದ್ದವಾಡಿ ಹಳ್ಳಿಗಳ ನಡುವಿನ 
ತಂತಿ ಕತ್ತರಿಸಿದರು. ಸೋನಿಹಾಳ, ಅಸೂಟಿಗಳಲ್ಲಿ 
ಮೆದ್ದು ತಯಾರಿಸಿದರು. ನಿಂಬಾಳ ಸ್ಟೇಶನ್‌ ಬಳಿ 
ಗೂಡ್‌, ಗಾಡಿ ಉರುಳಿಸಿದರು. ಮಸಳಿ ಮಹದೇವಿ 
ಸೋನಿಹಾಳದ ಹೋರಾಟಗಾರರಿಗೆ ಕೇಂದ್ರಶಕ್ತಿಯರಾಗಿ 
ದ್ವಳು. ಅವಳನ್ನು ಸೆರೆಹಿಡಿದ ಪೋಲಿಸರು ಅವಳ ಮೇಲೆ 
ಘೋರ ಅತ್ಯಾಚಾರವೆಸಗಿದರು. ಅವಳು ತವರುಮನೆ 
ಕಾರಾಜಣಗಿಯವರಲ್ಲಿಯೇ ಇದ್ದಳು. ಜತ್ತಿಸಂಸ್ಥಾನಿಕರ 
ಸಿಟ್ಟಿಗೆ ಗುರಿಯಾಗಿ ಕಾರಾಜಣಗಿಯವರು ತಮ್ಮ 
ಶ್ರೀಮಂತಿಕೆಯನ್ನು ಕಳೆದುಕೊಳ್ಳಬೇಕಾಯಿತು. ಆದರೂ 
ಅವರು ಮಹದೇವರನ್ನು ಇಂಚಗೇರಿಯನ್ನು ಬಿಡದೆ 
ಅಲ್ಲಿಗೆ ಬಂದರು... ಮಹದೇವರ ಜೊತೆ ಸಾಮೂಹಿಕ 
ಬೇಸಾಯದಲ್ಲಿ ತೊಡಗಿದರು. 


ಇಂ ಕ್ಸ 
ಶಸ್ತ್ರಾಸ್ತ್ರ 


ಇತಿಹಾಸ ದರ್ಶನ 


೧೯೪೨ರ ಚಳುವಳಿಯಲ್ಲಿ ಭಾಗವಹಿಸಿದ ಜನರಿಗೆ 
ಬ್ರಿಟಿಷರು ಬಹಳ ಕಂಟಕವೊಡ್ಡು ತ್ತಿದ್ದರು. ಜನ ಮನೆ 
ಮಾರು ತೊರೆದು ಓಡುತ್ತಿದ್ದರು. ಆಗ ಆಶ್ನೆ ್ರಿಯಕ್ಕಾಗಿ 
ಇಂಚಗೇರಿಯೇ ಯೋಗ್ಯವೆಂದು. ಮಹದೇವರ ಕಡೆಗೆ 
ಹೋಗುತ್ತಿದ್ದರು. 


ರಡ್ಡೇರಹಟ್ಟಿ ಬೇಡರ ತಂಡವೊಂದು ಬ್ರಿಟಿಷರಿಗೆ 
ಸಿಂಹಸ್ಹಪ್ನವಾಗಿ ಕಾಡುತ್ತಿತ್ತು. ಅವರು ಮಹದೇವರ 
ಆಶ್ರಯಕ್ಕೆ ಬರುವ ಮೊದಲು ಸಂತ್ಲೂರು (ಸತ್ತಿ-ಆಥಣಿ 


ರ್ರ 
ಎಲ್ಲೂಕಂ) ಎಂಬಲ್ಲಿ ಆನಂತರಾವ್‌ ಕುಲಕರ್ಣಿಯವರ 
ರೈತರಾಗಿದ್ದರು. ಅನಂತರಾವ್‌ ಕುಲಕರ್ಣಿ ಮಹದೇವರ 
ಜೊತೆಗೆ ಚಳುವಳಿಯ ಭಾಗಿದಾರರು. ಒಂದು ಸಲ 
ಅನಂತರಾವ್‌ ಕುಲಕರ್ಣಿಯವರ ಮನೆಯಲ್ಲಿ ಕಾರ್ಯಕರ್ತರ 
ಸಭೆ ನಡೆದಾಗ ಪೋಲಿಸರು ಮುತ್ತಿಗೆ ಹಾಕಿದರು. ಆಗ 
ಎಲ್ಲರೂ ತಪ್ಪಿಸಿಕೊಂಡರು. ಮಹದೇವರು ಮತ್ತು 
ಬಾಳಪ್ಪ ಬಬರೆಯೆಂಬವರು ಕುಲಕರ್ಣಿಯವರ ಮನೆಯ 


ಗೋಡೆ ಜಿಗಿದು ಸೈಕಲ್‌ ಹತ್ತಿ ಓಡುತ್ತಿದ್ದಾ ಗ ಪೋಲಿಸರು 


ಲ 
ನೋಡಿ ಬೆನ್ನು ಹತ್ತಿದರು. ಸತ್ತಿಯಿಂದ ಮಸೂಡಿ 
(ಮಹೀಷವಾಡಿ) ವರೆಗೂ ಬಂದರು ಕೃಷ್ಣಾನದಿ ತುಂಬಿ 
ಹರಿಯಬತ್ತಿತ್ತು. ವಂಹದೇವರಂ ಸೆ ಕಲನ್ನು ತಲೆಯ 
3 

ಭನ್‌ ಭಾಷಾ ಂದ ಕಟ್ಟಿಕೊಂಡಂ ಹೊಳೆಬೂಲ್ಲಿ ಈಸು 
ಭು ಅತೆ ಜಡ ಹೇರಿದ್ದ ಹಟ ಭಲಿ 

ತೆ 
ಪೋಲಿಸರು ನೋಡುತ್ತ ನಿಂತರು 


ರಡ್ಡೇರಹಟ್ಟಿ ಬೇಡರ ತಂಡದ ಕುರಿತು ಅಂದಿನ 
ಪೋಲಿಸ್‌ ಅಧಿಕಾರಿ ನಿಜಾಮುದ್ದೀನ್‌ ಎಂಬುವರು 
ಮರಾಠಿ "ಸಕಾಳ' ಪತ್ರಿಕೆಯಲ್ಲಿ ೬ ಲೇಖನಗಳನ್ನು 
ಧಾರಾವಾಹಿಯಾಗಿ ಬರೆದಿದ್ದಾರೆ. ಅದರಲ್ಲಿ ಆ ಬೇಡರನ್ನು 
ಕಟುಕರು, ದರೋಡೆಖೋರರೆಂದು ವರ್ಣಿಸಿದ್ದಾರೆ. 
ರೈತರು ಹೊಲ ಕಳೆದುಕೊಂಡು ನೆಲೆಗೆಟ್ಟು ಶಿ ಇಂಚಗೇರಿಗೆ 
ಬಂದಾಗ ೪೨ರ ಚಳುವಳಿ ನಡೆದಿತ್ತು. ಆಗ ಟಪಾಲು 
ಲೂಟಿ, ಸ್ಟೇಶನ್‌ ಸುಡುವುದು, ತಾರಕಂಬ ಉರುಳಿಸು 
ವುದು. ದೇಸಾಯಿ, ದೇಶ್ಟಾಂಡೆ, ಕುಲಕರ್ಣಿ, ಪಾಟೀಲರು 
ಇಂಗ್ಲೀಷರ ಬಾತ್ಮಿದಾರರಾಗಿದ್ದರಿಂದ ಅವರ ಮನೆಗಳನ್ನು 
ಲೂಟಿ ಮಾಡಂವುದು ಸರ್ವೇಸಾವಕಾನ್ಯವಾಗಿತ್ತು. ಅಂಥ 


ಕೆಲಸ ವಾಡಿದ ಅನೇಕರು ಇಂದು ಅಗ್ರವಠಾನ, : 


ರಾಗಿದ್ದಾರೆ. ಇಂಥ ಬಡರೈತ, ಕೂಲಿಕಾರ ವರ್ಗದವರಿಗೆ 


ಮಾತ್ರ ದರೋಡೆಕೋರರ ಪಟ್ಟ ದೊರೆತಿದೆ. ವೆ ಯಕ್ಷಿಕ 
ಸ್ವಾರ್ಥಕ್ಕಾಗಿ, ದ್ದೆ ್ವೇಷಕ್ಕಾಗಿ ಮುಗ್ಧ, ಅಜ್ಞ-ಜನ 
ಸಾಮಾನ್ಕರಾದ ಇಂಚಗೇರಿಯ ಅನುಯಾಯಿಗಳ 
ಗುಂಪನ್ನು ಸೇರಿ ತಮ್ಮ ಕಾರ್ಯಸಾಧನೆಯಾದ ಮೇಲೆ 
ಬಿಟ್ಟುಹೋಗಿ ಹೆಸರು ಇಟ್ಟವರು-ಹೆಸರು ಕೆಡಿಸಿದವರು 
ಇದ್ದಾರೆ. ಈ ಹೇಳಿಕೆಗೆ ನಿದರ್ಶನಗಿಳು ಜೀವಂತವಾಗಿ 
ನನ್ನ ಧ್ವನಿಸುರುಳಿ ಸಂಗ್ರಹದಲ್ಲಿವೆ. 


ಕೆಲವು ಪತ್ಪಿಕಾ ವರದಿಗಳನ್ನು ಅನುಬಂಧದಲ್ಲಿ 
ಕೊಟ್ಟಿದ್ದೇನೆ. 
೦ 


“ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡುವುದು."ಅಹಿಂಸೆ' 
ಯೆಂದಾದರೆ ಬ್ರಿಟಿಷರ ಎದೆಗೆ ಗುಂಡುಹೊಡೆಯುವುದು 
ಯಾಕೆ ಹಿಂಸೆಯಾಗುತ್ತದೆ ?” ಇದು ಅಂದಿನ ಯುವಕರು 
ಗಾಂಧಿವಾದಕ್ಕೆ ಹಾಕಿದ ಪ್ರಶ್ನೆ... ಅದರ ಉತ್ತರ 
ರೂಪವೇ ೧೯೪೨ರ ಚಳುವಳಿ ಹಿಂಸಾಕಾಂಡವಾದದ್ದು. 
ಅಂದರೆ ಭಾರತೀಯರು ಹಿಂಸೆಯನ್ನೇ ಮೂಲದಲ್ಲಿಟ್ಟು 
ಕೊಂಡು ಚಳುವಳಿ ಮಾಡಲಿಲ್ಲ, ಅಗತ್ಯ-ಅನಿವಾರ್ಯ 
ವಾದಾಗ ಮಾತ್ರ ದೇಶಿಪಿಸ್ತೂಲು 


ತಡ ಅರೇ ಅತ್ತಾ 
ಐತ್‌ 
ಉಪಸಂಹಾರ 


ನೆನಪಿಸುತ್ತದೆ. ಈ ಮಠದ ಆಶ್ರಯಕ್ಕೆ 
ಹೋದ ಅನೇಕ ಅಪರಾಧಿಗಳು, ಅಪರಾಧಿ ಮನೋಭಾವ 
ವುಳ್ಳ ವರು ಅಲ್ಲಿಯ ಭಜನೆ-ನಿಶ್ಯನಿಯಮಗಳಿಂದ ಪರಿ 
ವರ್ತಿತರಾದ ಉದಾಹರಣೆಗಳು ಇವೆ. ವಿ. ಶಾಂತರಾಮರ 
ನಿರ್ದೇಶನದಲ್ಲಿ ಹೊರಬಂದೆ "ದೋ ಆಂಯಖೆ ಬಾರಾ. 
ಹಾಥ'ದಲ್ಲಿ ೬ ಜನ ಅಪರಾಧಿಗಳ ಮನಃಪರಿವರ್ತನದ 
ಕಥೆ ಕರುಳು ಮಿಡಿವಂತೆ ಇಲ್ಲಿ ನೂರಾರು ಜನರ 
ಜೀವನಾದರ್ಶವು ನೇರಗೊಂಡದು ನೋಡಿದರೆ ಆಧ್ಯಾತ್ಮಿಕ 


ದ ; 
ಸಂಪ್ರದಾಯದಲ್ಲಿ ಅಚಲ ವಿಶಾ ಸಸ ತಾನಾಗಿ ಹುಟ್ಟುತ್ತದೆ. 


ಮತ್ತೊಂದು ಮಹತ್ವದ ವರಾತನ್ನು ನಾನಿಲ್ಲಿ ಹೇಳ 


ಬೇಕಾಗಿದೆ. ಸ್ವಾತಂತ್ರ್ಯ ಹೋರಾಟ ೧೯೪೭ರ ವರೆಗೆ 
ಮಾತ್ರ ನಡೆದಿಲ್ಲ. ಅಂದು ಬ್ರಿಟಿಷರಿಂದ ವರಾಶ್ಚ 


೨೩೩ 


ಮುಕ್ತರಾದೆವು. ವಂತರ ನಿಜವಾದ ಹೋರಾಟ ಪ್ರಾರಂಭ ಪ್ರತಿಬಂಧಿಸಲು ಪಾದಯಾತ್ರೆ ಮಾಡಿದರು. ಮಾಡಿಸಿ 
ವಾಯಿತು. ಬಡತನ, ನಿರುದ್ಯೋಗ, ಜಾತೀಯತೆ ದರು... ವಿನೋಬಾರವರ ಸರ್ವೋದಯವನ್ನು ಒಪ್ಪಿ 
ಯಿಂಬ ಸಮಸ್ಯೆಗಳು ನಮಗೆ ದೊಡ್ಡ ಶತ್ರಿಗಳಾದವು. ಕೊಂಡರು. ಅದರಂತೆ ಕರ್ನಾಟಕದಲ್ಲಿ ಸರ್ವೋದಯ 
ಇಂಚಗೇರಿಯ ಅನುಯಾಯಿಗಳಿಗೆ “ಮಹದೇವರು ಈ ವನ್ನು ಯಶಸ್ವೀಗೊಳಿಸಿದರು. ಕರ್ನಾಟಕದ ಸರ್ವೋ 
ಶತ್ತುಗಳನ್ನು ಗೆಲ್ಲುವ ಮಾರ್ಗ ತೋರಿಸಿದ್ದಾರೆ. ದಯದ ಪಾದಯಾತ್ರಿಗಳನ್ನು ಕಲ್ಕತ್ತಾ, ದಿಲ್ಲಿವರೆಗೂ 


ಸಾಮೂಹಿಕ ಬೇಸಾಯ, ಅಂತರ್‌ಜಾತಿ ವಿವಾಹಗಳನ್ನು ಕಳಿಸಿದರು. ಸರ್ವಹಿಶಕಾರಿ ಸಾರ್ವಜನಿಕ ಕಾರ್ಯ 
ವಕಾಡಿಸಿ ಅವರ ಜೀವನ ಸುಗಮಗೊಳಿಸಿದ್ದಾರೆ. ಗಳನ್ನು ನಿರಂತರ ಕಾರ್ಯಾಚರಣೆಯಲ್ಲಿ ತಂದರು. 
ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ. ನೆಲ್ಸನ್‌ ರಜಾಕಾರರ ಹಾವಳಿ, ಗೋವಾ ಚಳುವಳಿ, ಏಕೀಕರಣ 
ಮಂಡೇಲಾರಂತೆ ಮಹದೇವರ ಸಾಧನೆ ಅವಿಸ್ಮರಣೀಯ. ಚಳುವಳಿ ಮುಂತಾದ ಎಲ್ಲ ಹೊರಾಟಗಳಲ್ಲಿ ತಮ್ಮ 


ಸ್ವಾವಲಂಬನೆಯ ಹಾದಿಯೆಂದು ಖಾದಿವ್ರತ ಅನುಯಾಯಿಗಳೊಂದಿಗೆ ನಿರಂತರ ಹೋರಾಡಿ ಇಂಚ 
ಹಿಡಿದರು.  ಅನುಯರಾಯಿಗಳಿಗೆ ಹಿಡಿಸಿದರು. ಒಕ್ಕಲು ಗೇರಿಗೆ  ಆಧ್ಯಾತ್ಮದೊಂದಿಗೆ ರಾಜಕೀಯ ಮಹತ್ವ 
ತನಕ್ಕೆ ದನಕರುಗಳು ಬೇಕು ; ಕಟುಕರಿಗೆ ಮಾರುವುದನ್ನು ತಂದರು. 


ಅನುಬಂಧ : ಕೆಲವು ವರದಿಗಳು 
ಪತ್ರಿಕಾ ವರದಿಗಳು 
"ಸಕಾಳ' (ಮರಾಠಿ) ದೈನಿಕ-“ಕರ್ನಾಟಕಾತೀಲ ಕ್ರೂರ ರಡ್ಡೇರಹಟ್ಟಿ ಬೇರಡ ಟೋಳಿ” ರವಿವಾರದ ಸಂಚಿಕೆ ೨೧-೪-೧೯೪೪ ರಿಂದ 


ಪ್ರತಿವಾರ-೬ ಲೇಖನ, ಬರೆದವರು ಶೇಖ ನಿಜಾಮುದ್ದೀನ್‌. 


ಸಂಯುಕ್ತ ಕರ್ನಾಟಕ ೧-೧೦-೧೯೪೨-ವಿಜಾಪೂರ,ಜತ್ತ್‌ ನಡುವಿನ ತಂತಿ ಕಂಬಗಳನ್ನು ಕಿತ್ತುತಂತಿಗಳನ್ನುತೆಗೆದುಕೊಂಡು ಹೋಗಿರುವ 
ು ತಿಳಿದುಬಂದಿದೆ. 
ಕರ್ವವೀರ-ಡಿಸೆಂಬರ್‌ ೧೧ (೧೯೪೪) ಹಾಗೂ ನವೆಂಬರ್‌ (೧೯೪೩)ನೇ ದಿನ ಹುಲಕೋಟಿ ಸ್ಟೇಶನ್‌ ಸುಟ್ಕ್ಯ ಬಗ್ಗೆ ಫಕೀರಯ್ಯ 
ಶಿರಹಟ್ಟಿ ಮಠ ಇವರಿಗೆ ೬ ತಿಂಗಳಿಂದ ೨ ವರ್ಷದವರೆಗೆ ಶಿಕ್ಷೆ ವಿಧಿಸಿದರು. ಅಂದೇ ಮಹದೇವಪ್ಪ ಮುರಗೋಡ ಇವರನ್ನು ವಿಜಾಪುರ 
ಸ್ಟೇಶನ್‌ ಖಟ್ಟೆಗಾಗಿ ಒಯ್ದರು. 


ಇಂತೂ ಇತ್ತೆ ತ ತ ಹ್‌ ಸಾಹಾ - ಮಾಲ ಹ್‌ | EE ಟ್‌ 
ರ್ಮವೀರು೧೬-೧೦-೪೪ರಂದು ಮಹದೇವಪ್ಪ ಮುರಗೋಡ ಇವರು ಈಗ ವಿಜಾಪುರ ತುರಂದದಲ್ಲಿರುವರು. ಅವರ ಖಟ್ಲೆ 


ಟಿ 

11 

ಸದ 

ಜೆ 
11 

( 


ಇವೆ ತಿ pS ಅಮಾ. ಹ po 
ಅವರನ್ನೂ ಕರವಚೊಂಡು ಬಡು ಷದಲ್ರ: ಡ ಬೇಡಿಯನ್ನು ಹಾಕುತ್ತಾರೆ. 
ಕ ಸ್‌ 


ಇವರೆ ಕೈದು : ವಿಜಾಪೂರ ೧೫-ಕೆಲವು ದಿನಗಳಿಂದ 
ನ್ನ್ನ ಬಾದಾಮಿಯ ಫೌಜದಾರರಾದ ಶ್ರೀ ಬಳ್ಳಾರಿಯವರು 
ಇವರನ್ನು ಹಿಡಿದುಕೊಟ್ಟವರಿಗೆ ಇನಾಮು ಜಾಹೀರ 


ಕಾಣೆಯಾಗಿದ್ದ ಪ್ರೀ ಮಹದೇವ 
ಪಟ್ಟದಕಲ್ಲಿನಲ್ಲಿ ತಾ-೬ನೇ ದಿವಸ 


ಮಾಡಲ್ಪಟ್ಟಿತ್ತು. 


ಸಂಯುಕ್ತ ಕರ್ನಾಟಕ-೫-೧೨,೧೯೪೪ : ಹುಲಕೋಟಿ ಬಂದೂಕ್‌ ಅಪಹರಣ : ೧೫-೧೦-೪೩ನೇ ಸಾಯಂಕಾಲ ಹುಲಕೋಟಿ 
ಸ್ಟೇಶನ್‌ ಕಾವಲಿದ್ದ ಪೋಲಿಸರ ಬಂದೂಕು ಹ ಪ್ರೀ ಮುರಗೋಡ ಮಹದೇವರು ಇವರನ್ನು ವಿಜಾಪೂರ ಸೆಶೆನ್ಸ್‌ 
ಕೋರ್ಟಿನಲ್ಲಿ ನಡೆದ ಒಂದು ಖಟ್ಲೆಯ ಸಲುವಾಗಿ ಅಲ್ಲಿಗೆ ಕರದುಕೊಂಡು ಹೋದರು. 


ಕರ್ಮವೀರ-೧೮-೧೨-೧೯೪೪ ; ಇಂಚಗೇರಿ ಪೋಲಿಸ್‌ ಸ್ಟೇಶನ್‌ ಸುಟ್ಟ ಪ್ರಕರಣದ ವಿಚಾರಣೆ ವಿಜಾಪೂರದ ಸೆಶನ್‌ ಜಸ್ವರಾದ 
€ ಹೊನ್ನಾವರ ಇವರ ಮುಂದೆ ನಡೆದು ೧ ೧೩ ಆರೋಪಿಗಳು ನಿರ್ದೋಷಿಗಳೆಂದು ತೀರ್ಮಾನಿಸಲಾಯಿತು 


Ke 


ಕ್ತ ಕರ್ನಾಟಕ-೧೫-೧೨-೧೯೪೫ : ಜಮಖಂಡಿ : ೧೯೪೨ರ ಆಗಸ್ಟ್‌ ಗಿ ಆಂದೋಲನದಲ್ಲಿ ಸಾವಳಗಿ ಗ್ರಾಮದ ಪೋಲಿಸ್‌ 
ಕಚೇರಿಯಿಂದ ಆಯುಧ ಅಪಹರಣ ಮಾಡಿದ ಅಪರಾಧಕ್ಕಾಗಿ ಮುರಗೋಡ ಮಹದೇವಪ್ಪನವರನ್ನು ಬಂಧಿಸಲಾಯಿತು. 


೨೩೪ ಇತಿಹಾಸ ದರ್ಶನ 


ಮಹದೇವರು ಇದ್ದ ಮನೆಗೆ ಪೋಲಿಸೆರೊಬ್ಬ ಬಂದು “ಸಜ್‌ಣನ್ಸ್‌ ಪೆಕ್ಕ ರರು ಕರೆಯುತ್ತಾರೆ ಬನ್ನಿರಿ” ಅಂದನು. “ನನಗೆ ಬೇರೆ ಕೆಲಸಗಳಿವೆ. 
ಕೆಲಸವಿಲ್ಲದವರಿಗೆ ಬರಲು ತಿಳಿಸಿರಿ”, ಎಂದು ಸಾಮಾನ್ಯ ವೇಷದಲ್ಲಿದ್ದ ಪೋಲಿಸರಿಗೆ ತಿಳಿಸಿದರು. ಅವರು ತಿರುಗಿಹೋಗಿ ಸಬ್‌ಇನ್ಸ್‌ ಪೆಕ್ಸರರಿಂದ 
“ಶ್ರೀ ಮಹದೇವಪ್ಪ ಮುರಗೋಡರವರನ್ನೂ ಹಿಡಿದುಕೊಂಡು ಬನ್ನಿರಿ” ಎಂದು ಪೋಲಿಸರಿಗೆ ಹುಕುಂ ಮಾಡಿದ ಕಾಗದವನ್ನು ತಂದು 
ತೋರಿಸಿ “ನಿಮ್ಮ ಮೇಲೆ ವಾರೆಂಟ್‌ ಇದೆ ಬನ್ನಿರಿ” ಎಂದರು. “ಅದು ವಾರಂಟ್‌ ಸ _ರೂಪದಲ್ಲಿಲ್ಲ. ವಾರಂಟ್‌ ತಂದರೆ ಬರುವೆ”ನೆಂದರು. 
ಒಂದು ತಾಸಿನ ನಂತರ ಪೋಲಿಸರು ವಾರಂಟ್‌ ತಂದು ಅವರನ್ನು ಬಂಧಿಸಿದರು. 


ಕಸ್ತೂರಿ (ಮಾಸಪತ್ರಿಕೆ) ಫೆಬ್ರವರಿ ೧೯೮೭. ಲೇಖನ “ಕ್ರಾಂತಿವೀರ ವೆಂಕಣ್ಣ ಮಾಸ್ತರರು” ಲೇಖಕರು ಗುರುನಾಥ ಇನಾಂದಾರ್ಕ 

ಸಂಯುಕ್ತ ಕರ್ನಾಟಕ-೩೦-೧೦-೧೯೪೨: ಕವ ಪರಸಿ ಟ್ವಲಗಿಯಲ್ಲಿ ಪಿಸ್ತೂಲ ತಯಾರಿಸುವ ಸಾಮಾನು : ಅಥಣಿ 
ತಾಲ್ಲೂಕಿನ ಕೊಟ್ಟಲಗಿಯಲ್ಲಿ ಹೋದವಾರ ಪೋಲಿಸರು ರುಡತಿಗೆ ಹೋದ ಕಾಲಕ್ಕೆ ಪಿಸ್ತೂಲು ತಯಾರಿಸುವ ಕೆಲವು ಸಾಮಾನುಗಳು 
ದೊರೆತಿವೆಯಂತೆ. 

ಸಂಯುಕ್ತ ಕರ್ನಾಟಕ-೨-೧೧-೧೯೪೨; ಹುಲಿಕೋಟಿ ಸ್ಟೇಶನ್‌ಗೆ ಬೆಂಕಿ : ಹುಬ್ಬಳ್ಳಿ-೧ ನಿನ್ನೆರಾತ್ತಿ ಹುಲಕೋಟಿ ಸ್ಟೇಶನ್‌ಗೆ 
ಜನರು ನುಗ್ಗಿ ಬೆಂಕಿ ಹೆಚ್ಚಿದ್ದರಿಂದ ಕಾಗದ ಪತ್ರಗಳು ಸುಟ್ಟು ಶಹೋಗಿವೆಯಲ್ಲದೆ ಟೆಲಿಫೋನ್‌ ಯಂತ್ರಕ್ಕೂ ಧಕ್ಕೆಯಾಯಿತು. ಸ್ಟೇಶನ್‌ 


ಕೃತಿಗಳು 
೧. “ಸ್ವಾತಂತ್ರ್ಯ, ಸಂಗ್ರಾಮದ ಬನಹಟ್ಟಿ ಭಂಟರು” -ಶ್ರೀ ಅಪ್ಪಣ್ಣಪ್ಪ ರಾಮಪ್ಪ ಜಂಬಗಿ, ಬನಹಟ್ಟಿ 
"ಶ್ರೀ ಸ 1 ಸ! ಮಾಧವಾನಂದ ಪ್ರಭೂಜಿಯವರ ಜೀವನ ಚರಿತ್ರೆ'- ಶ್ರೀ ಮುತ್ತಪ್ಪ ಮಹಾರಾಜರು, ಖೋಜಾನಟ್ಟಿ, 
“ಮಾಧವ ಜೀವನ ದರ್ಶನ' ಭಾಗ-೧. ಸಂ-ಮಹಾಲಿಂಗ ಮಂಗಿ 
"ಸದ್ದು ರು ಸಮರ್ಥ'- ಡಾ| ಸಂಗಮೇಶ ಬಿರಾದಾರ 
ಶ್ರೀ 'ಮಾಧವ-ಪತ್ರೆ-ಸುಧಾ'-ಪ್ರಕಾಶಕರು : ಶ್ರೀ ಸೆ. ಸ. ಗುರುಪುತ್ರಪ್ಪ ಮಹಾರಾಜರು 
Shri Mahadevaru Murugod. ‘The Great Humanitarian’, Editor-G. 8. Grampuronhit. 
`ಒಂದು ದಿಟ್ಟ ಪ್ರಯೋಗ'-ಅರುಣಗಾಂಧಿ, ಲೇಖನ (ಇಂಗ್ಲೀಷ್‌ ಮೂಲ) 


"ಮಾಧವ ಮಂಜರಿ' (ಹಿಂದೀ) ಸಂ-ಪ್ರಕಾಶಚಂದ್ರೆ ಎಂ. ಜೋಶಿ. 


೧೧೯ ೬೫೪೨೫0 


"ಇತಿಹಾಸ ದರ್ಶಸ ೨೩೫ 


